ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಹೊರ ರಾಜ್ಯಗಳಿಂದ ಖರೀದಿಸುತ್ತಿರುವ ಪಡಿತರ ಕುರಿತು 
ಶ್ರೀ ಆರ್‌.ಬಿ. ತಿಮ್ಮಾಪೂರ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 


976(1074) ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಪಡಿತರನ್ನು ವಿತರಿಸಲು ಸರ್ಕಾರವು ಹೊರ ರಾಜ್ಯಗಳಿಂದ ಖರೀದಿಸುವ ದವಸ-ಧಾನ್ಯಗಳಾವುವು ; 
(ಮಾಹಿತಿ ನೀಡುವುದು) 


(ಆ) ಹೊರ ರಾಜ್ಯಗಳು ಕರ್ನಾಟಕಕ್ಕೆ ಯಾವ ದರದಲ್ಲಿ ದವಸ-ಧಾನ್ಯಗಳನ್ನು ವಿತರಿಸುತ್ತಿವೆ; 


(ಇ) ರಾಜ್ಯವು ಕೆ.ಜಿ.ಗೆ ಎಷ್ಟು ದರದಂತೆ ದವಸ-ಧಾನ್ಯಗಳಾದ ಅಕ್ಕಿ, ಗೋಧಿ, ಜೋಳ, ಬೇಳೆ ಮತ್ತು ಇತರೆ 
ಧಾನ್ಯಗಳನ್ನು ಖರೀದಿಸುತ್ತದೆ; 


(ಈ) ಪ್ರತಿ ತಿಂಗಳು ವಿತರಿಸುತ್ತಿರುವ ಅಕ್ಕಿಯ ಪ್ರಮಾಣ ಕಡಿತ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆಯೇ ? 


